ಕರ್ನಾಟಕ ವಿಧಾನ ಪರಿಪತ್ತು 
ಪಗರಾಲದಪತಸಾಜ್ಟ ಗ 


ಸದಸ್ಯರ ಹೆಸರು ಶ್ರೀ ಕೆ.ಹರೀಶ್‌ ಕುಮಾರ್‌ 
(ವಿಧಾನಸಬೆಯಿಂದ ಚುನಾಯಿತರಾದವರು) 


ಉತ್ತರಿಸಬೇಕಾದ ದಿನಾಂಕ 2212200 
ಉತರಿಸುವ ಸಚಿವರು ಕಂದಾಯ ಸಚಿವರು 


ಪ್ರಶ್ನೆ ವಿವರ 


ಉಡುಪಿ ಜಿಲ್ಲೆಯ ಕುಂದಾಪುರ 
ನಗರಸಭೆ ವ್ಯಾಪ್ತಿಗೆ 
ಸಂಬಂಧಿಸಿದಂತೆ ಸರ್ವೆ ನಂ.133/2 
P1 ಪೋಡಿ/ಖಾತಾ ಬದಲಾವಣೆಗೆ/ 
ಹಕ್ಕು ಬದಲಾವಣೆಗೆ 
ಸಂಬಂಧಿಸಿದಂತೆ ಇದುವರೆಗೆ 
ಸಲ್ಲಿಕೆಯಾಗಿರುವ ದಾಖಲಾತಿಗಳು 
ಮತ್ತು ಆದೇಶವು ಸೇರಿದಂತೆ 
ಸಂಪೂರ್ಣ ನಡವಳಿಯ 
ಪ್ರತಿಯನ್ನು ನೀಡುವುದು; 


ಕುಂದಾಪುರ ತಾಲೂಕು, ವಡೇರಹೋಬಳಿ 
ಗ್ರಾಮದ ಸರ್ವೇ ನಂ: 133/2 ರಲ್ಲಿ 0.26 ಎಕರೆ 
ಜಮೀನಿಗೆ ಸಂಬಂಧಿಸಿದಂತೆ ಶ್ರೀ ವಿ.ಸುರೇಂದ್ರ ಶೆಟ್ಟಿ 
ಇವರು ಉಪ ವಿಭಾಗಾಧಿಕಾರಿ, ಕುಂದಾಫುರ ಇವರ 
ನ್ಯಾಯಾಲಯದಲ್ಲಿ ಆರ್‌ಎ.1109/2017 ನ್ನು 
ದಾಖಲಿಸಿರುತ್ತಾರೆ. ದಿನಾಂಕ: 13-11-2017 ರ 
ಆದೇಶದಲ್ಲಿ ಮೇಲ್ಮನವಿಯನ್ನು ಪುರಸ್ಕರಿಸಿ, 
ನೋಂದಾಯಿತ ದಸ್ತಾವೇಜು ನಂಬರ್‌ 133/1969-70 
ಮತ್ತು 1020/1972-73ರ ಪ್ರತಿಗಳನ್ನು 
ಹಾಜರುಪಡಿಸಿಕೊಂಡು ಅವುಗಳನ್ನು ಪರಿಶೀಲಿಸಿ, 
ವಿಚಾರಣಾಧೀನ ಜಮೀನಿನ ಬಗ್ಗೆ ಭೂನ್ಯಾಯ 
ಮಂಡಳಿಯಲ್ಲಿ ನಮೂನೆ 7 ಮತ್ತು 7ಎ ಅರ್ಜಿಗಳು 
ತನಿಖೆಗೆ ಬಾಕಿ ಇರುವ ಬಗ್ಗೆ ಪರಿಶೀಲಿಸಿ, ಬಾಕಿ 
ಇಲ್ಲದಿದ್ದಲ್ಲಿ ಮೇಲಿನ ದಸ್ತಾವೇಜುಗಳನ್ನು ಪರಿಶೀಲಿಸಿ, 
ವಿಚಾರಣಾಧೀನ ಜಮೀನಿನ ಪಹಣಿ ಕಾಲಂ 11 ರಲ್ಲಿ 
ಇರುವ ದಾಖಲೆಯನ್ನು ಲೋಪ ಸರಿಪಡಿಸಲು 
ತಹಶೀಲ್ಮಾರರು ಕುಂದಾಪುರ ಇವರಿಗೆ ನಿರ್ದೇಶನ 
ನೀಡಲಾಗಿರುತ್ತದೆ. 

ಅದರಂತೆ, ಕುಂದಾಪುರ ತಹಶೀಲ್ಮಾರರು ವಾದಿ/ 
ಪ್ರತಿವಾದಿಯವರಿಗೆ ನೋಟೀಸು ನೀಡಿ ವಿಚಾರಣೆ ನಡೆಸಿ, 
ವಡೇರ ಹೋಬಳಿ ಗ್ರಾಮದ ಸ.ನಂ. 133/2 ರಲ್ಲಿ 0.26 
ಎಕರೆ ಜಮೀನು ಎಂದಿರುವುದನ್ನು ಸ.ನಂ 133/2 0.13 
ಎಕರೆ ಮತ್ತು ಸ.ನಂ. 133/24 ರಲ್ಲಿ 0.13 ಎಕರೆ ಎಂದು 
ಹಿಸ್ಸಾ ಬದಲಾವಣೆಯಾಗಿದ್ದು, ಸದರಿ ಜಮೀನಿನ 
ಪಹಣಿ ಕಾಲಂ 11 ರಲ್ಲಿರುವ ನೀಲಮ್ಮ ಶೆಟ್ಟಿ ಬಿನ್‌ 
ಮಹಾಬಲ ಶೆಟ್ಟಿ ಇವರು ರಾಧಮ್ಮ ಶೆಟ್ಟಿ, ಜಲಜ, 
ಶಿವಮ್ಮ ಶೆಟ್ಟಿ ಈ ಮೂವರು ನೀಲಮ್ಮ ಶೆಟ್ಟಿ 
ಬರೆದುಕೊಟ್ಟ ಗೇಣಿ ಕೊಡಬೇಕು ಎಂದು 
ದಾಖಲಾಗಿದ್ದು, ಸದರಿ ದಾಖಲೆಯಲ್ಲಿನ ಲೋಪ 
ಸರಿಪಡಿಸಲು ಆರ್‌ಆರ್‌ಟಿ/ಸಿಆರ್‌/38/2017-18 
ದಿನಾಂಕ: 28-07-2018 ರಂತೆ ತಹಶೀಲ್ಮಾರರು ಆದೇಶ 
ಹೊರಡಿಸಿರುತ್ತಾರೆ. ತದನಂತರ, ಮೇಲಾಣಿಸಿದ 


ಕುಂದಾಪುರ ತಾಲೂಕು, ವಡೇರ ಹೋಬಳಿ ಗ್ರಾಮದ 
ಸನಂ 13/2 ರಲ್ಲಿ 0.13 ಎಕರೆ ಜಮೀನು 
ಸೋಂದಾಯಿತ ಕ್ರಯ ದಸ್ತಾಬೇಜು 4436/2020-21 
ದನಾಂಕ: 06-02-2021 ರಂತೆ ಶ್ರೀಮತಿ ಸುಫಲಾ ಇವರಿಗೆ 
ಕ್ರಯಕ್ಕೆ ನೀಡಿದ್ದು, ಎಂಆರ್‌ಹೆಚ್‌ 87/2020-21 ರಂತೆ 
ಮ್ಯುಟೇಪನ್‌ ಆದೇಶವಾಗಿರುತದೆ. 

'ವಡೇರ ಹೋಬಳಿ ಗ್ರಾಮದ ಸರ್ಮೇ ನಂಬರ್‌ : 
133/2ಪಿ1 ರಲ್ಲಿ ಸ್ಲೀಕೃತಿಯಾದ ಅರ್ಜಿ ಸಂಖ್ಯೆ 
16011016252575 ರಂತೆ ಸರೇ ನಂಬರ್‌ : 133/2 ರಲ್ಲಿ 
ಹಿಸ್ಸಾ 2 ಮತ್ತು 24 ಎಂದು ಪೋಡಿ ದುರಸ್ಥಿಯಾಗಿ 
ರುತ್ತದೆ. ಸಂಬಂಧಿಸಿದ ಆದೇಶ/ನಡವಳಿಯ ಪ್ರತಿಗಳನ್ನು 
ಅನುಬಂಧದಲ್ಲಿರಿಸಿದೆ. 


ಸಂಖ್ಯೆ: ಕಂಇ 227 ಎಸ್‌ಎಸ್‌ಸಿ 2021 


